ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಕರ ಹೆಸರು «- ಶ್ರೀ ಎಸ್‌.ಎಲ್‌. ಭೋಜೆಗೌಡ (ಶಿಕ್ಷಕರ ಕ್ಷೇತ್ರ 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 884 
ಉತ್ತರಿಸಬೇಕಾದ ದಿನಾಂಕ 10.03.2021. 


ಉತ್ತರಿಸಬೇಕಾದ 'ಸಚಿವರು ‘ 


ಮಾನ್ಯ ಪಶುಸಂಗೋಪನೆ ಸಚಿವರು. 


p) 


ಪಶುಪಾಲನಾ: ಇಲಾಖೆಯ ನೂರಾರು ಅಮೃತ್‌ 
ಮಹಲ್‌ ರಾಸುಗಳನ್ನು ಗೋಶಾಲೆಗಳಿಗೆ 
ಮಠಗಳಿಗೆ ದಾನವಾಗಿ ನೀಡುತ್ತಿದ್ದು, ಇದರಲ್ಲಿ 
ಭ್ರಷ್ಟಾಚಾರ ತಾಂಡವಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಹಾಗಿದ್ದಲ್ಲಿ, ಈ ಬಗ್ಗೆ 


ಯಾವ ಕ್ರಮ ಕೈಗೊಳ್ಳಲಾಗಿದೆ : 


ಕ್ರಸಂ ಉತ್ತರಗಳು 

9][ಸುಮಾರು 50೦ ವರ್ಷಗಳ ಇತಿಹಾಸವಿರುವ ಹೌದು. ] 
ಅಮೃತ್‌ ಮಹಲ್‌ ಮತ್ತು ಕಾವಲುಗಳು 
ಅಭಿವೃದ್ಧಿ ಕಾಣದೇ ಹಿಂದುಳಿದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? ' 

ಆ |ಹಾಗಿದ್ದ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರ | ಅಭಿವೃದ್ಧಿ ದೃಷ್ಟಿಯಿಂದ , ಕಾವಲುಗಳ ಅಭಿವೃದ್ಧಿಗೆ 
ಇದುವರೆವಿಗೂ ಬಿಡುಗಡೆ ಮಾಡಿರುವ | ಅಗತ್ಯತೆಗನುಗುಣವಾಗಿ ಅನುದಾನ ಬಿಡುಗಡೆ ಮಾಡುತ್ತಿದ್ದು, | 
ಅನುದಾನವೆಷ್ಟು; ಹಾಗೂ | ಅನುದಾನ ಬಿಡುಗಡೆಯಲ್ಲಿ ಯಾವುದೇ ವಿಳಂಬ ನೀತಿ ' 
ಬಿಡುಗಡೆಯಾಗಬೇಕಿರುವ ಅನುದಾನವೆಷ್ಟು; | ಅನುಸರಿಸಿರುವುದಿಲ್ಲ. 
ಅನುದಾನ ಬಿಡುಗಡೆಯಲ್ಲಿ ವಿಳಂಬ ಧೋರಣೆ 
ಎದುರುಸುತ್ತಿರುವುದು ಸರ್ಕಾರಥಧ ಗಮನಕ್ಕೆ ಕಳೆದ 10 ವರ್ಷಗಳಿಂದ ಇಲಾಖೆಯ ವಿವಿಧ ಯೋಜನೆಗಳಡಿ ರೂ. 
| ಬಂದಿದೆಯೇ: ಹಾಗಿದ್ದಲ್ಲಿ, ಯಾವ ಕ್ಷಮ 4473.12 ಲಕ್ಷಗಳು ಬಿಡುಗಡೆಯಾಗಬೇಕಿದ್ದು, ರೂ.4426.77 ಲಕ್ಷಗಳು 
ತೆಗೆದುಕೊಳ್ಳಲಾಗುವುದು: ಬಿಡುಗಡೆಯಾಗಿರುತ್ತದೆ. 

FE] 


12 ವರ್ಷ ವಯಸ್ಸಿಗಿಂತ ಮೇಲ್ದಟ್ಟ ತಳಿ ಸಂವರ್ಧನೆ ಮತ್ತು 
ಉತ್ಪಾದನೆಗೆ ಯೋಗ್ಯವಲ್ಲದ, ತಳಿಯ ಗುಣಲಕ್ಷಣಗಳಿಲ್ಲದ ಅಮೃತ್‌ 
ಮಹಲ್‌ ರಾಸುಗಳನ್ನು "ಜಾನುವಾರುಗಳ ಅನುಪಯುಕ್ತಗೊಳಿಸುವ 
ಸಮಿತಿ'ಯ ಶಿಫಾರಸ್ಸಿನ ಮೇರೆಗೆ ರಾಸುಗಳನ್ನು ಮುಂದಿನ ಪಾಲನೆ/ 
ಹೋಷಣೆಗಾಗಿ ಗೋಶಾಲೆಗಳಿಗೆ ಹಾಗೂ ಮಠಗಳಿಗೆ ಉಚಿತವಾಗಿ 
(ದಾನವಾಗಿ) ನೀಡಲಾಗುತ್ತಿದೆ. ಇದರಲ್ಲಿ ಯಾವುದೇ ಭ್ರಷ್ಟಾಚಾರ 


ನಡೆದಿರುವುದಿಲ್ಲ. 


=] 


| ಸುಮಾರು ' ಸಾವಿರಕ್ಕೆ ಅಧಿಕ ರಾಸುಗಳನ್ನು 


ಪರಭಾರೆ ಮಾಡುವ ಹುನ್ನಾರ ಕಂಡು 
ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ, ಇದನ್ನು ತಡೆಗಟ್ಟಲು 


ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು : 


ಬಂದಿರುವುದು ಸರ್ಕಾರದ 


l. 


ಅಮೃತ್‌ ಮಹಲ್‌ ರಾಸುಗಳನ್ನು ಉತ್ತಮವಾಗಿ 
ಮಾಡಲಾಗುತ್ತಿದ್ದು, ಯಾವುದೇ ಪರಭಾರೆ ಹುನ್ನಾರ ನಡೆದಿರುವುದೀ 
ಸದರಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಬಹಿರಂಗ ಹರಾಜಿನ ಮೂಲಕ ಅಸ 
ರೈತರಿಗೆ ಗಂಡು ರಾಸುಗಳನ್ನು ತಳಿ ಸಂವರ್ಧನೆ, ಕೃಷಿ ಚಟುವಟಕ 
ಹಾಗೂ ಅಭಿವೃದ್ಧಿಗೆ ಮಾತ್ರ ನೀಡಲಾಗುತ್ತಿದೆ. | 


ನಿರ್ವಹಣೆ 


32 8 


be 


ಲ ಅಮೃತ್‌ ಮಹಲ್‌ ರಾಸುಗಳು ಹಲವು ವಿಶಿಷ್ಟ | ಅಮೃಶ್‌ ಮಹಲ್‌ ತಳಿ ಸಂವರ್ಧನಾ ಕ್ಷೇತ್ರವು ತಳಿ ಸಂರಕ್ಷಣೆ ಹಾಗೂ. 
ಲಕ್ಷಣಗಳನ್ನು ಹೊಂದಿದ್ದು, ರಾಸುಗಳ ರೈತರಿಗೆ ಉತ್ತಮವಾದ ಅಮೃತ್‌ ತಳಿ ಹೋರಿಗಳನ್ನು ನೀಡುವ 
ನಿರ್ವಹಣೆಯಲ್ಲಿ ಇಲಾಖೆಯು ವಿಫಲವಾಗಿದ್ದು, | ಉದ್ದೇಶಕ್ಕಾಗಿ ಸ್ಥಾಪನೆಗೊಂಡಿದ್ದು, ಉತತಮ ರೀತಿಯಲ್ಲಿ ನಿರ್ವಹಣ 
ವಯಸ್ಸಾದ ಮತ್ತು ಉಪಯೋಗವಿಲ್ಲದ ಮಾಡಲಾಗುತ್ತಿದೆ ಹಾಗೂ ಸದರಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಬಹಿರಂಗ 
ರಾಸುಗಳನ್ನು ಮಾತ್ರ ಖಾಸಗಿ ಗೋಶಾಲೆಗಳಿಗೆ | ಹರಾಜಿನ ಮೂಲಕ ಅಸಕ್ತ ರೈತರಿಗೆ ಹೆಚ್ಚುವರಿ ಗಂಡು ರಾಸುಗಳನ್ನು | 
ನೀಡಲಾಗಿದೆ ಎಂಬ ಮಾಹಿತಿ ಸರ್ಕಾರಕ್ಕೆ ತಳಿ ಸಂವರ್ಧನೆ, ಕೃಷಿ ಚಟುವಟಿಕೆ ಹಾಗೂ ಅಭಿವೃದ್ಧಿಗೆ ಮಾತ್ರ 
| ಇದೆಯೇ ಹಾಗಿದ್ದಲ್ಲಿ, ಸರ್ಕಾರವು ಈ ನೀಡಲಾಗುತ್ತಿದೆ. 
ಸಂಬಂಧ ಕೈಗೊಂಡಿರುವ ಕ್ರಮಗಳೇನು : ವಯಸ್ಸಾದ ಮತ್ತು ಉಪಯೋಗವಿಲ್ಲದ ರಾಸುಗಳನ್ನು 
] ನಿಯಮಾನುಸಾರ ಮಾನ್ಯತೆ ಪಡೆದ ಗೋಶಾಲೆಗಳಿಗೆ ಮಾತ್ರ 
ನೀಡಲಾಗಿದೆ. | 
9 |ಕಳಿದ 10 ವರ್ಷದಿಂದ ರಾಸುಗಳ ಸಗ ವರ್ಷ [ಕೇಂದ್ರ  ಮತ್ತು[ಆದಾಯ | 
ಮತ್ತು ಗೊಬ್ಬರವನ್ನು ಹರಾಜು ಮಾಡಲಾಗಿದೆ ಉಪಕೇಂದ್ರಗಳ (ರೂ.ಗಳಲ್ಲಿ) 
ಹರಾಜಿನಿಂದ ಬಂದ ಆದಾಯವೆಷ್ಟು; ಹೆಸರು 
(ಪೂರ್ತಿ) ವಿವರ ನೀಡುವುದು. 2012 ಲಿಂಗದಹಳ್ಳಿ 4,500.00 
2015 |ಬಾಸೂರು 4,47,900,00 
ಲಿಂಗದಹಳ್ಳಿ 3,17,750.00 
ಹಬ್ಬನಘಟ್ಟ 60,000.00 | 
2016 ಚಿಕ್ಕ 78,000.00 
ಐಮ್ಮಿಗನೂರು 
ಲಿಂಗದಹಳ್ಳಿ 4,500.00 
ರಾಮಗಿರಿ 45,000.00 | j 
ಹಬ್ಬನಘಟ್ಟ 1,0,2000.00 | 
2017 | ಹಬ್ಬನಘಟ್ಟ 410,000.00 | | 
ಲಿಂಗದಹಳ್ಳಿ 4,500.00 | 


2018 | ಲಿಂಗದಹಳ್ಳಿ 15,000.00 | 
2019 |ಹಬ್ಬನಫಟ್ಟ 32,790.00 
2021 | ಲಿಂಗದಹಳ್ಳಿ 9,00,000.00 | 
ಒಟ್ಟು 214000 
ಕಳೆದ 10 ವರ್ಷದ ರಾಸುಗಳ ಉತ್ಪಾದನೆ | | ವರ್ಷ | ರಾಸುಗಳ ಉತ್ಪಾದನೆ | ವಿತರಣೆ | ಆಧಾಯ | 
ಮತ್ತು ಅವುಗಳ ವಿತರಣೆ ಮತ್ತು ಅದರಿಂದ (ಸಂಖ್ಯೆ) (ಸಂಖ್ಯೆ) | (ರೂ.ಗಳಲ್ಲಿ) 
ಬಂದ ಆದಾಯವೆಷ್ಟು 7 ಗಂಡು [ಹೆಣ್ಣು | ಒಟ್ಟು | 
201 | 7 |85|(13| 65 202633500 | 
202| 7 | 92 |7| 66 | 245202000 | 
203| 89 [86 [is | 7% |2252338.00 | 
2014| 85 | 87 |172| 69 | 270856000 
58 Tis | 96 | 505905000 | 
2016 | 132 | 142 |274 | 113 | 4820,200.00 | 
2017 | 148 | 142 |290 | 130 | 43,84,000.00 1 
2018 | 153 | 168 | 32: | 140 ಪಾಂ 
2019 | 205 | 203 | 408 | 190 | 1,05,49,000.00 | 
2020| 221 |235 | 456 | 20 | 86,66,500.00 | 
ಒಟ್ಟು | 1272 |1323 |2595 | 1141 |4,92,83,803.00 ! 
sot Ns $ 
ಪಸಂಮೀ ಇ-73 ಸಲೆವಿ 2021 
ಪ್ರಭು ಬಿ. ಚಃ 


ಪಶುಸಂಗೋಪನೆ ಸೆಚಿವರು 


